ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಸಚಿವಾಲಯ ನೌಕರರಿಗೆ ಒಂದೇ ಇಲಾಖೆಯಲ್ಲಿ ಗರಿಷ್ಠ ಸೇವೆಯನ್ನು ನಿಗಧಿ ಪಡಿಸುವ ಬಗ್ಗೆ 
ಶ್ರೀ ಎಂ. ಪಿ. ಸುನೀಲ್‌ ಸುಬ್ರಮಣಿ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
556 (643) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಳೆದ ಮೂರು ವರ್ಷಗಳಿಂದ ಒಂದೇ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಚಿವಾಲಯದ ನೌಕರರುಗಳ ಸಂಖ್ಯೆ 
ಎಷ್ಟು; ಒಂದೇ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ಕಾರಣಗಳೇನು; (ವಿವರ ನೀಡುವುದು) 


(ಆ) `ಡಿ' ಗ್ರೂಪ್‌, ಕಿರಿಯ ಸಹಾಯಕ ಮತ್ತು ಮೇಲ್ಪಟ್ಟ ಹುದ್ದೆಗಳಿಂದ ಬಡ್ತಿ ಪಡೆದ ನಂತರವು ಅದೇ ಇಲಾಖೆಯಲ್ಲಿ 
ಮುಂದುವರೆಯುತ್ತಿರುವ ನೌಕರರ ಸಂಖ್ಯೆ ಎಷ್ಟು; ಇದಕ್ಕೆ ಕಾರಣಗಳೇನು; (ವಿವರ ನೀಡುವುದು) 


(ಇ) ಸಚೆವಾಲಯದ ನೌಕರರುಗಳಿಗೆ ಗರಿಷ್ಠ ಮೂರು ವರ್ಷ ತುಂಬಿದ ನಂತರ ಆಯಾ ಇಲಾಖೆಯಿಂದ ಬೇರೆ ಇಲಾಖೆಗೆ ಕಡ್ಡಾಯ 
ವರ್ಗಾವಣೆ ಮಾಡಲು ಇರುವ ತೊಡಕುಗಳೇನು? (ವಿವರ ನೀಡುವುದು) 


